ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ' ಸಚಿವರು 


223 

ಶ್ರೀ ಪಿ.ಆರ್‌. ರಮೇಶ್‌ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
02/02/2021 

ಮಾನ್ಯ ನಗರಾಭಿವೃದ್ಧಿ ಸಚಿವರು 


ರ ಪ್ರಶ್ನೆ" ೭] ಉಪ್ತರೆ 

(ಅ) | ರಾಜ್ಯದ ಹುಬ್ಬಳ್ಳಿ-ಧಾರವಾಡ ಬೆಳಗಾವಿ, ಬಂದಿದೆ. 
ವಿಜಯಪುರ, ಬಳ್ಳಾರಿ ಕಲಬುರಗಿ 2[6 . ಜನಗಣತಿಯನ್ನಾಧರಿಸಿ ಹುಬ್ಬಳ್ಳಿ-ಧಾರವಾಡ, 
ಮಹಾನಗರ ಪಾಲಿಕೆಗಳಲ್ಲಿ ಸಕಾಲಕ್ಕೆ | ಗವಿ, ವಿಜಯಪುರ, ಬಳ್ಳಾರಿ, ಕಲಬುರಗಿ” ಮಹಾನಗರ 
ಚುನಾವಣೆ ನಡೆಸದೆ ಇರುವ ವಿಷಯ ್ರಾಲಕಗಳಿಗೆ ಕ್ಷೇತ್ರ ಪುನರ್‌ ವಿಂಗಡಣೆ ಕೈಗೊಂಡು, | 
| ಸರ್ಕಾರದ್‌ ಗಮನಕ್ಕೆ ಬಂದಿದೆಯೇ: | ವ್ರಾರ್ಡಾವಾರು ಮೀಸಲಾತಿಗಳನ್ನು ಅಧಿಸೂಚನೆ. ಸಂಖ್ಯ: 
ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು: (ವಿವರ | ನಬ 67 ಎಂಎಲ್‌ಆರ್‌ 2018, ದಿನಾಂಕ 10/08/2018 
ನೀಢುನುಣು) ರಂದು ಅಧಿಸೂಚನೆಗಳನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ 
| ಪ್ರಕಟಿಸಲಾಗಿತ್ತು. | 
} 
ಸದರಿ ಅಧಿಸೂಚನೆಗಳು ಮಾನ್ಯ ಉಚ್ಛ ನ್ಯಾಯಾಲಯ, | 
ಧಾರವಾಡ ಪೀಠ ಮತ್ತು ಕಲಬುರ್ಗಿ ಪೀಠಗಳಲ್ಲಿ 
ಪ್ರಶ್ನಿತವಾಗಿ ತಡೆಯಾಜ್ಞೆ ಇದ್ದುದರಿಂದ ಹುಬ್ಬಳ್ಳಿ-ಧಾರವಾಡ, 
| ಬೆಳಗಾವಿ, ವಿಜಯಪುರ, ಬಳ್ಳಾರಿ ಮತ್ತು ಕಲಬುರಗಿ 
| ಮಹಾನಗರ ಪಾಲಿಕೆಗಳ ವಾರ್ಡ್‌ಗಳಿಗೆ ಚುನಾವಣೆ 

| - - | ಜರುಗಿರುವುದಿಲ್ಲ. Pe 
(«) [ತಾವ ಪಾಲಿಕೌಯ ಅವಧಿ | ಹುಬ್ಬ ಳ್ಲಿ-ಧಾರವಾಡ ಮಹಾನಗರ ಪಾಲಿಕೆಗೆ 
ಮುಗಿದಾಗಲೂ ಸಾರ್ವಜನಿಕರು ಕೋರ್ಟ್‌ | ಸಂಬಂಧಿಸಿದಂತೆ ಮಾನ್ಯ ಉಚ್ಛ ನ್ಯಾಯಾಲಯ, ಬೆಂಗಳೂರು 
ಮೊರೆ ಹೋಗಿ ಚುನಾವಣೆ ನಡೆಸಲು ರಾಜ್ಯ | ಇಲ್ಲಿ "ದಾಖಲಾಗಿದ್ದ ರಿಟ್‌ ಅರ್ಜಿ ಸಂಖ್ಯೆ: "49814/2019 
ಸರ್ಕಾರಕ್ಕೆ ನಿರ್ದೇಶನ ನೀಡುವವರೆಗೆ | ಪ್ರಕರಣದಲ್ಲಿ ದಿನಾಂಕ 17/12/2020ರಂದು ನೀಡಿರುವ" 
! ! ಕಾಯುವ ಸರ್ಕಾರದ ಈ ವಿಳಂಬ ನೀತಿಗೆ ; ತೀರ್ಪಿನಲ್ಲಿ ಹುಬ್ಬಳ್ಳಿ-ಧಾರವಾಡ ಮಹಾವಗರ ಪಾಲಿಕೆ ! 
ಕಾರಣಗಳೇನು: ಇದನ್ನು ಸರಿಪಡಿಸಲು | ಮತ್ತು ವಿಜಯಪುರ ಮಹಾನಗರ ಪಾಲಿಕೆಗೆ 06 
ಸರ್ಕಾರದ ಕ್ರಮವೇನು; (ವಿವರ | ವಾರದೊಳಗೆ  ಕ್ಟೇತ್ರ  ುನರ್‌' ' ವಿಂಗಡಣೆಯನ್ನು 
| ನೀಡುವುದು) ಅಂತಿಮಗೊಳಿಸಲು, ಕ್ಲೇತ್ರ ಪುನರ್‌ ವಿಂಗಡಣೆ 
ಅಂತಿಮಗೊಂಡ ದಿನಾಂಕದಿಂದ 02 ತಿಂಗಳೊಳಗೆ 
ವಾರ್ಡ್‌ವಾರು ಮೀಸಲಾತಿಯನ್ನು ಅಂತಿಮಗೊಳಿಸಲು ಮಾನ್ಯ 
ಉಚ್ಛ ನ್ಯಾಯಾಲಯವು ನಿರ್ದೇಶನ ನೀಡಿರುತ್ತದೆ. ಮಾನ್ಯ 
ಉಚ್ಛ ನ್ಯಾಯಾಲಯದ ಆದೇಶದನ್ವಯ 

ಕ್ರಮವಹಿಸಲಾಗುತ್ತಿದೆ. 


- 


ರಿಟ್‌ ಅರ್ಜಿ ಸಂಖ್ಯೆ 14925/2020 ಪ್ರಕರಣದಲ್ಲಿ ದಿನಾಂಕ 
17/12/2020ರಂದು ನೀಡಿರುವ ಆದೇಶದನ್ವಯ ಬೆಳಗಾವಿ 
ಮಹಾನಗರ ಪಾಲಿಕೆಗೆ ವಾರ್ಡ್‌ವಾರು ಮೀಸಲಾತಿಯನ್ನು 02 
ತಿಂಗಳೊಳಗೆ ಪೂರ್ಣಗೊಳಿಸಲು ನಿರ್ದೇಶನ ನೀಡಿರುತ್ತದೆ. 
ಕಲಬುರ್ಗಿ ಮಹಾನಗರ ಪಾಲಿಕೆಗೆ 06 ವಾರದೊಳಗೆ ಕ್ಸೇತ್ರ 
ಘುನರ್‌ ವಿಂಗಡಣೆಯನ್ನು ಅಂತಿಮಗೊಳಿಸಲು, ಕ್ಷೇತ್ರ 
ಪುನರ್‌ ವಿಂಗಡಣೆ ಅಂತಿಮಗೊಂಡ ದಿನಾಂಕದಿಂದ 02 
ತಿಂಗಳೊಳಗೆ ವಾರ್ಡ್‌ವಾರು ಮೀಸಲಾತಿಯನ್ನು 
ಅಂತಿಮಗೊಳಿಸಲು ಮಾನ್ಯ ಉಚ್ಛ ನ್ಯಾಯಾಲಯವು 
ನಿರ್ದೇಶನ ನೀಡಿರುತ್ತದೆ. ಮಾನ್ಯ ಉಚ್ಛ ನ್ಯಾಯಾಲಯದ 
ಆದೇಶದನ್ವಯ ಕ್ರಮವಹಿಸಲಾಗುತ್ತಿದೆ. - 


ಬಳ್ಳಾರಿ ಮಹಾನಗರ ಪಾಲಿಕೆಗೆ : ಸಂಬಂಧಿಸಿದಂತೆ 
ವಾರ್ಡ್‌ವಾರು ಮೀಸಲಾತಿಯನ್ನು ಪ್ರಶ್ನಿಸಿ ದಾಖಲಾಗಿದ್ದ ರಿಟ್‌ 


ಅರ್ಜಿ ಸಂಖ್ಯ: 106127/2018 ಪ್ರಕರಣವು ದಿನಾಂಕ 


11/01/2021ರಂದು ಇತ್ಯರ್ಥಗೊಂಡಿರುತ್ತದೆ. 


ಮಾನ್ಯ ಉಚ್ಛ ನ್ಯಾಯಾಲಯ, . ಬೆಂಗಳೂರು ಇಲ್ಲಿ 


: ದಾಖಲಾಗಿದ್ದ ಮೇಲ್ಕಂಡ ಎರಡು ಪ್ರಕರಣಗಳಲ್ಲಿ ನೀಡಿರುವ 
| ಆದೇಶದನ್ವಯ ಮಹಾನಗರ ಹಾಲಿಕೆಗಳಿಗೆ ಚುನಾವಣೆ 


ನಡೆಸಲು ನಿಯಮಾನುಸಾರ 
ಕ್ರಮಕೈಗೊಳ್ಳಲಾಗುವುದು. 


ಅಗತ್ಯ 


|) 


dl 


ವಾರ್ಡ್‌ ವಿಭಜನೆ, ಮೀಸಲು ನಿಗದಿ ಮತ್ತು 
ಇನ್ನಿತರೆ ಕಾರ್ಯಗಳನ್ನು 'ಸರ್ಕಾರವು, ತನ್ನ 
ಸುಪರ್ದಿಯಿಂದ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಹಸ್ತಾಂತರಿಸಲು ಚೆಂತನೆ 


ನಡೆಸಿದೆಯೇ? (ವಿವರ ನೀಡುವುದು) 


ಸರ್ಕಾರದ ಮುಂದೆ ಪ್ರಸ್ತಾವನೆ ಇರುವುದಿಲ್ಲ. 


ಸಂಖ್ಯೆ: ನಅಇ 03 ಎಲ್‌ಸಿಕ್ಯೂ 2021 


